ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


474 (521) 


ಸದಸ್ಯರ ಹೆಸರು ಶ್ರೀ ಮರಿತಿಬೈೇಗೌಡ ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ 21.02.2022 
ಉತ್ತರಿಸಬೇಕಾದವರು ಉನ್ನತ ಶಿಕ್ಷಣ ಸಚಿವರು 
ಪ್ರಶ್ನೆ ಉತ್ತರ 
(ಅ) ಪದವಿ ಪೂರ್ವ ಕಾಲೇಜಿನಲ್ಲಿ | ಇಂತಹ ಯಾವುದೇ ಪ್ರಸ್ತಾವನೆ ಸರ್ಕಾರದ 
ಕಾರ್ಯನಿರ್ವಹಿಸುತ್ತಿರುವ ಮುಂಡೆ ಇರುವುದಿಲ್ಲ. 
ಉಪನ್ಯಾಸಕರು ಯುಜಿಸಿ. ಶೈಕ್ಷಣಿಕ 
ವಿದ್ಯಾರ್ಹತೆಯನ್ನು 
ಪಡೆದುಕೊಂಡಿರುವವರಿಗೆ ಉನ್ನತ ಶಿಕ್ಷಣ 
ಇಲಾಖೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರ 
ನೇಮಕಾತಿಯಲ್ಲಿ ಶೇ 5% ಮೀಸಲಾತಿ 
ನೀಡಲು ಸರ್ಕಾರ ಚಿ'೦ತಿಸುವುದೇ; 
(ಆ)| ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ' ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳನ್ನು 


ಅಧ್ಯಾಪಕೇತರರಿಗೆ ಶೇ. 5% ಮೀಸಲಾತಿ 
ವಿಗದಿಗೊಳಿಸಿರುವಂತೆ ಯು.ಜಿ.ಸಿ. ಶೈಕ್ಷಣಿಕ 
ವಿದ್ಯಾರ್ಹತೆಯನ್ನು ಹೊಂದಿರುವ 
"ಪಿ.ಯು. ಉಪನ್ಯಾಸಕರಿಗೂ ಸಹಾಯಕ 
ಪ್ರಾಧ್ಯಾಪಕರ ಹುದೆಗೆ ಶೇ 5% 
ಮೀಸಲಾತಿ ನಿಗದಿಪಡಿಸಲು 
ಸರ್ಕಾರಕ್ಕಿರುವ ತೊಂದರೆಗಳೇಮ; 


ಯು.ಜಿ.ಸಿ. ನಿಯಮಗಳನ್ವಯ ನೇರ ನೇಮಕಾತಿ 
ಮೂಲಕ ಭರ್ತಿ ಮಾಡಲು ಇಲಾಖೆಯ ವೃಂದ 
ಮತ್ತು ನೇಮಕಾತಿ ನಿಯಮಗಳನ್ನು ಪರಿಷ್ಕರಿಸಿ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಇಡಿ 91 ಡಿಸಿಇ 


2004, ದಿನಾ೦ಕ:25.09.2009 ರಲ್ಲಿ 
ಪ್ರಕಟಿಸಲಾಗಿದ್ದು, ಈ ಕೆಳಕಂಡಂತೆ 
ಆದೇಶಿಸಲಾಗಿದೆ. 

Ninety-five percent by direct 


recruitment and five percent shall be 

filled by recruitment of persons in the 

Group-C Cadres who have completed 

the period of. probation in the 

Department of Collegiate Education. 
ಅದರಂತೆ, ಮೇಲ್ಕಂಡ ನಿಯಮಗಳನ್ವಯ 
ಯು.ಜಿ.ಸಿ. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು 
ಹೊಂದಿರುವ ಪದವಿ ಪೂರ್ವ ಉಪನ್ಯಾಸಕರಿಗೆ 
ಸಹಾಯಕ ಪ್ರಾಧ್ಯಾಪಕರ ಹುದೆಗೆ ಶೇ5 ರಷ್ಟು 
ಮೀಸಲಾತಿ ನೀಡಲು ಅವಕಾಶವಿರುವುದಿಲ್ಲ. 

ಯು.ಜಿ.ಸಿ. ಶೈಕ್ಷಣಿಕ ವಿದ್ಯಾರ್ಹತೆಯನ್ನು | 
ಹೊಂದಿರುವ ಪದವಿ ಪೂರ್ವ ಉಪನ್ಯಾಸಕರು 
ನೇರ ನೇಮಕಾತಿ ನಿಯಮಾವಳಿಗಳಂತೆ ಮುಕ್ತ 
ಸ್ಪರ್ಧೆಯ ಮೂಲಕ ಸಹಾಯಕ ಪ್ರಾಧ್ಯಾಪಕರ 
ಹುದೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಹೊಂದಲು 
ಅವಕಾಶವಿರುತ್ತದೆ. 


(ಇ) ಯಾವ ಕಾಲಮಿತಿಯಲ್ಲಿ ಮೀಸಲಾತಿ 
ನಿಗದಿಪಡಿಸಲಾಗುವುದು? ಉದ್ಬವಿಸುವುದಿಲ್ಲ. 


ಇಡಿ 58 ಡಿಸಿಇ 2022 


(ಡಾ. ಅಹಿಥ್‌ ನಾರಾಯಣ ಸಿ.ಎನ್‌.) 
ಉನ್ನತ ಶಿಕ್ಷಣ, ಐ.ಟಿ.-ಬಿ.ಟಿ.ವಿಜ್ಞಾನ 
ಮತ್ತು ತಂತ್ರಜ್ಞಾನ, ವಿದ್ಯುನ್ಮಾನ ಹಾಗೂ 
ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು 
ಜೀವನೋಪಾಯ ಸಚಿವರು 


